ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 19-03-2021 ಪ್ರಶ್ನೆ ಸ೦ಖ್ಯೆ: 1487 (1780) 
0ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ರಾಷ್ಟ್ರೀಯ ಬಾಲವಾಡಿ ಶಿಶು ಕೇ೦ದ್ರ ಯೋಜನೆ (National Creche Scheme) 


(ಅ) ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಬಾಲವಾಡಿ ಶಿಶು ಕೇಂದ್ರ 
ಯೋಜನೆಯನ್ನು (National Creche Scheme) ಸರ್ಕಾರ ಜಾರಿಗೆ ತಂದಿದೆಯೇ ; 
(ಯೋಜನೆವಾರು ವಿವರ ನೀಡುವುದು) 


(ಆ) ಈ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ನಡೆಸುತ್ತಿರುವ ಬಾಲವಾಡಿ/ಶಿಶು 
ಕೇ೦ದ್ರ ಮತ್ತು ದಿನದ ಆರೈಕೆ ಕೇಂದ್ರಗಳ (Creches and Day Care Centre) ಸ೦ಖ್ಯೆ 
ಎಷ್ಟು; ಮತ್ತು ಈ ಕೇಂದ್ರಗಳಲ್ಲಿ ನೋಂದಾಯಿತ ಫಲಾನುಭವಿಗಳೆಷ್ಟು; ಕಳೆದ 
ಮೂರು ವರ್ಷಗಳ ಸಂಪೂರ್ಣ ಮಾಹಿತಿ ನೀಡುವುದು; 


(ಇ) ಈ ಯೋಜನೆ ಅಡಿಯಲ್ಲಿ ರಾಜ್ಯ ಮತ್ತು ಕೇ೦ದ್ರ ಸರ್ಕಾರಗಳು ಕಳೆದ ಮೂರು 
ವರ್ಷಗಳಲ್ಲಿ ಮತ್ತು ಪ್ರಸಕ್ತ ವರ್ಷದಲ್ಲಿ ಬಿಡುಗಡೆ ಮಾಡಿದ ಅನುದಾನವೆಷ್ಟು ; 
(ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಲಿಂಗ-ಸಮಾನತೆ ಸರಿದೂಗಿಸಲು ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಮಹಿಳೆಯರು 
ಸಕ್ರಿಯವಾಗಿ ಪಾಲ್ಗೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಿರುವ 
ಶ್ರಮಗಳು ಯಾವುವು? ಸಂಪೂರ್ಣ ವಿವರ ನೀಡುವುದು) 


